ಕರ್ನಾಟಕ ವಿಧಾನ ಪರಿಷತು 


ಮ 


ಚುಕ್ಕೆ ಗುರುತಿಲ್ಲದ 


ಪ್ರಶ್ನೆ 


ಪ್ರಶ್ನೆ ಸಂಖ್ಯೆ 


) 


1982 | 


ಸದಸ್ಯರ ಹೆಸರು- 


i) 


ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ. ' 
ಧಿ ® ಮ 


ಉತ್ತರಿಸಬೇಕಾದ ದಿನಾಂಕ 


23.03.2021 


ಉತ್ತರಿಸುವ ಸಚಿವರು ಗಣಿ ಮತ್ತು ಭೂವಿಜ್ಞಾನ ಸಚಿವರು 
ಕ್ರಸಂ ಪಶ್ನೆ ¥ ಉತ್ತರ 
ಅ) |ಕಟ್ಟಡ ಕಲ್ಲು ಜಲ್ಲಿ ಮತ್ತು ಬಂದಿರುತ್ತದೆ. 
ಮರಳುಗಳ "ಬೇಡಿಕೆ 
ಹೆಚ್ಚುತ್ತಿರುವುದರ ಜೊತೆಗೆ 
ಗಣಿಗಾರಿಕೆ ಮಾಫಿಯಾ ಕೂಡಾ 
ಪ್ರಭಾವಿಯಾಗುತ್ತಿರುವ ವರದಿ 
ಸರ್ಕಾರದ ಗಮನಕ್ಕಿದೆಯೇ: 
ಆ) | ಅನಧಿಕೃತ ಗಣಿಗಾರಿಕೆ ತಡೆಯುವಲ್ಲಿ | ಸರ್ಕಾರದ ಆದೇಶ ಸಂಖ್ಯೆ ಸಿಐ 194 ಎಂಎಂಎನ್‌ 


ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ 
ಕಾರಣ ಎಂಬ ವರದಿ ಇದ್ದು, ಈ 
ಬಗ್ಗೆ ಸರ್ಕಾರದ ಉತ್ತರವೇನು: 


ಸಮಿತಿಯ ಸದಸ್ಯ ಇಲಾಖೆಗಳಾದ 


2005, ದಿನಾಂಕ 16.11.2005 ರಂತೆ ಅನಧಿಕೃತ 
ಗಣಿಗಾರಿಕೆ ಚಟುವಟಿಕೆಯನ್ನು ತಡೆಗಟ್ಟಲು ಜಿಲ್ಲಾ 
| ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಟಾಸ್ಕ್‌ 
ಘೋರ್ಸ್‌ (ಗಣಿ) ಸಮಿತಿಯನ್ನು ರಚಿಸಲಾಗಿರುತ್ತದೆ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ 21 
ಎಂಎಂಎನ್‌. (2) 2014, ದಿನಾಂಕ 21.01.2014 ರಂತೆ 
ಗಣಿ ಮತ್ತು ಖನಿಜ '(ಅಭಿವೃದ್ಧಿ ಮತ್ತು ನಿಯಂತ್ರಣ) 


ಸಿಐ 


:| ಕಾಯ್ದೆ, 1957ರ ಕಲಂ 21 ಮತ್ತು 22 ರಡಿ ಮತ್ತು 


ಕರ್ನಾಟಕ ಉಪಖನಿಜ ರಿಯಾಯಿತಿ ನಿಯಮಗಳು, 
1994ರ ನಿಯಮ ,43 ಮತ್ತು 46 ರಂತೆ ಅನಧಿಕೃತ 
ಗಣಿಗಾರಿಕೆ. ಮತ್ತು ದಾಸ್ತಾನು ವಿರುದ್ಧ 
ಕ್ರಮವಹಿಸಲು, ಟಾಸ್ಕ್‌ (ಗಣಿ) 
ಕಂದಾಯ, ಅರಣ್ಯ, 
ಪೊಲೀಸ್‌' ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ 
ಅಧಿಕಾರಿಗಳಿಗೆ. ಅಧಿಕಾರವನ್ನು ಪ್ರತ್ಯಾಯೋಜಿಸಲಾಗಿದೆ. 


ಸಾಗಾಣಿಕೆ . 


ಜಿಲ್ಲಾ ಘೋರ್ಸ್‌ 


ಬಿ 


ವ 


ಅದರಂತೆ ಅಕ್ರಮವಾಗಿ ಗಣಿಗಾರಿಕೆ ನಡೆಸುತ್ತಿರುವವರ 
ವಿರುದ್ಧ. ಗಣಿ ಮತ್ತು ಖನಿಜ (ಅಭಿವೃದ್ಧಿ ಮತ್ತು ನಿಯಂತ್ರಣ) 
ಕಾಯ್ದೆ, 1957 ಮತ್ತು ಕರ್ನಾಟಕ ಉಪೆಖನಿಜ ರಿಯಾಯಿತಿ 
'ನಿಯಮಗಳು, 1994 ರಂತೆ ಮೊಕದ್ದಮೆಗಳನ್ನು ದಾಖಲಿಸಿ, 
ದಂಡ ವಿಧಿಸಿ, ಕಟ್ಟುನಿಟ್ಟ್ಷನ ಕ್ರಮ 
ಜರುಗಿಸಲಾಗುತ್ತಿದೆ. 


ಸಂಗಹಿಸಲು 


ರಾಜ್ಯದಲ್ಲಿನ ಗಣಿ ಮತ್ತು ಭೂ 


ಇ) ಗಣಿ' ಮತ್ತು ಭೂವಿಜ್ಞಾನ ಇಲಾಖೆಯ ಸಿಬ್ಬಂದಿ ನೇಮಕಾತಿ 
ವಿಜ್ಞಾನ ಇಲಾಖೆಯಲ್ಲಿ 
ಮಂಜೂರಾದ ಹುದ್ದೆ, ಕಾರ್ಯ 
ನಿರ್ವಹಿಸುತ್ತಿರುವ ಮತ್ತು ಖಾಲಿ 
ಹುದ್ದೆಗಳೆಷ್ಟು (ಮಾಹಿತಿ 
ನೀಡುವುದು) 

ಈ |2020-21' ನೇ ಸಾಲಿನಲ್ಲಿ | ರಾಜ್ಯದಲ್ಲಿ 2020-21ನೇ ಸಾಲಿನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ 
ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ | ಸಂಬಂಧ 580 ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದು, 324 
ವಿರುದ್ಧ ದಾಖಲಾದ | ಮೊಕದ್ದಮೆಗಳನ್ನು ದಾಖಲಿಸಿ, ರೂ.2903.13 .ಲಕ್ಷಗಳ 
ಪ್ರಕರಣಗಳೆಷ್ಟು; ದಂಡವನ್ನು ಸಂಗ್ರಹಿಸಲಾಗಿರುತ್ತದೆ. 

ಅಕ್ರಮ ಮರಳು ಗಣಿಗಾರಿಕೆ ಸಂಬಂಧ 80 ಪ್ರಕರಣಗಳನ್ನು 
. ಪತ್ತೆ ಹಚ್ಚಿದ್ದು 34 ಮೊಕದ್ದಮೆಗಳನ್ನು ದಾಖಲಿಸಿ, 
ರೂ.30.88 'ಅಕ್ಷಗಳ ದಂಡವನ್ನು ಸಂಗ್ರಹಿಸಲಾಗಿರುತ್ತದೆ. 

ಉ |ಕಳೆದ 2 ವರ್ಷಗಳ ಅವಧಿಯಲ್ಲಿ | ಬೆಳಗಾವಿ ಜಿಲ್ಲಾ ವ್ಯಾಪಿಯಲ್ಲಿ ಕಳೆದ 2 ವರ್ಷಗಳಿಂದ ಪತ್ತೆ 


ಬೆಳಗಾವಿ ಜಿಲ್ಲೆಯಲ್ಲಿ ಅಕ್ರಮ 
ಗಣಿಗಾರಿಕೆಗೆ ಸಂಬಂಧಿಸಿದಂತೆ 
ದಾಖಲಾದ ಪ್ರಕರಣಗಳೆಷ್ಟು? 


ಹಚ್ಚಿದ ಅಕ್ರಮ ಗಣಿಗಾರಿಕೆ ಪ್ರಕರಣಗಳ ವಿವರ 


ಕೆಳಕಂಡಂತಿದೆ: 


ವರ್ಷ 


ಸಂಗೂಸಿದ ದಂಡ 
(ರೂ.ಲಕ್ಷಗಳಲ್ಲಿ) 
29,25 
10.28 


ದಾಖಲಿಸಿದ 
ಮೊಕದ್ದಮೆಗಳು 
2019-20 26 5) 
2020-21 8 8 


ಸಂಖ್ಯೆ ಸಿಐ 232 ಎಂಎಂಎನ್‌ 2021 


p) 


N ತಿ 
(ಮುರುಗೇಶ್‌ 'ಟರಠ್‌-ಬಿ ಕಣಿ 


ಗಣಿ ಮತ್ತು ಭೂವಿಜ್ಞಾನ ಸಚಿವರು. 


